ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


867 i y 

ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆ ಕ್ಷೇತ್ರ 
20.09.2021 

. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಸ | ಪ್‌ 


ಹತ್ತರ 


"ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಸಮರ್ಪಕ 
ಅ) |ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ 
ಇಲ್ಲದಿರುವ ಕುರಿತು ವರದಿಯಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


I 


ಬಂದಿದೆ. 


ಪಂಚಾಯತ್‌' ರಾಜ್‌ 


ಇಲಾಖೆಯ 
| ಸಹಯೋಗದೊಂದಿಗೆ .-- “ಜಲಜೀವನ್‌" 
ಕಾರ್ಯಕ್ರಮದ ಮುಖೇನ ಸರ್ಕಾರಿ 


ಆ) . | ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ 
"ವ್ಯವಸ್ಥೆ ಕಲ್ಲಿಸುವ ಯೋಜನೆ ಯಾವ 
ಹಂತದಲ್ಲಿದೆ; 


ಸರ್ಕಾರಿ ಶಾಲೆಗಳಿಗೆ - ಶುದ್ಧ“ ಕುಡಿಯುವ ನಿಃರಿನ ವ್ಯವಸ್ಥ | 
ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಪಂಚಾಯತ್‌ ರಾಜ್‌ 
ಇಲಾಖೆಯ ಸಹಯೋಗದೊಂದಿಗೆ : "ಜಲ ಜೀವನ್‌ 
ಮಿಷನ್‌? ಕಾರ್ಯಕ್ರಮದ ಮುಖೇನ ಒಟ್ಟು .42015 
ಸರ್ಕಾರಿ ಶಾಲೆಗಳಲ್ಲಿ 41607 ಶಾಲೆಗಳಿಗೆ (ಶೇ. 99.03) 
ಟ್ಯಾಪ್‌ ವಾಟರ್‌ ವ್ಯವಸ್ಥೆ ಮಾಡಲಾಗಿದೆ. 


(ಪಂಚಾಯತ್‌ ರಾಜ್‌ ಇಲಾಖೆ ಜಲಜೀವನ್‌ ಮಿಷನ್‌ 
ಮಾಹಿತಿಯನ್ನು ಅನುಬಂಧ ದಲ್ಲಿ ಒದಗಿಸಿದೆ) 


ರಾಜ್ಯದ ಸರ್ಕಾರಿ ಪ್ರಾಥಾಮಿಕ ಮತ್ತು 
ಪ್ರೌಢ ಶಾಲೆಗಳಿಗೆ ಶುದ್ಧ ಕುಡಿಯುವ 
ನೀರಿನ. ಯೋಜನೆಗೆ" ಸರ್ಕಾರವು 
ಇ) [ನಿಗಧಿಪಡಿಸಿದ ಅನುದಾನ/ಖರ್ಚಾದ 
ಅನುದಾನಎಷ್ಟು; (ವಿವರ ನೀಡುವುದು 


7 
2018-19) ರಿಂದ 2020-21ನೇ ಸಾಲಿನವರೆಗೆ 
ಕುಡಿಯುವ ನೀರು ಮತ್ತು ಶೌಚಾಲಯ ವಾರ್ಷಿಕ 
ನಿರ್ವಹಣೆಗಾಗಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು 
ಪ್ರೌಢಶಾಲೆಗಳಿಗೆ ಈ ಕೆಳಕಂಡಂತೆ ಅನುದಾನವನ್ನು 
ಬಿಡುಗಡೆಗೊಳಿಸಲಾಗಿದೆ. 

ಸಾಲು ಶಾಲೆಗಳ 


ಬಿಡುಗಡೆಯಾ Tಪರ್ಜಾವ 
ದ ಅನುದಾನ | ಅನುದಾನ 


279908 
295580 


2499.08 
2999.80 


2019-20ನೇ ಸಾಲಿನಲ್ಲಿ ಸಮಗ್ರ ಶಿಕ್ಷಣ-ಕರ್ನಾಟಕ 
ವತಿಯಿಂದ ' ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ರೂ. 
63.80ಲಕ್ಷಗಳ ಅನುದಾನ ಬಿಡುಗಡೆ ಮಾಡಲಾಗಿದೆ. 


ಬೆಳಗಾವಿ ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ 
ನೀರಿನ ವ್ಯವಸ್ಥೆ. ಹೊಂದಿಲ್ಲದ ಸರ್ಕಾರಿ 
ಪ್ರಾಥಮಿಕ ಹಾಗೂ ಪೌಢ ಶಾಲೆಗಳ 
ಸಂಖ್ಯೆ ಎಷ್ಟು? (ತಾಲ್ಲೂಕುವಾರು ಮಾಹಿತಿ 
'| ನೀಡುವುದು) 


ಈ) 


ಬೆಳಗಾವಿ ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ 
ಹೊಂದಿಲ್ಲದ ಯಾವುದೇ ಸರ್ಕಾರಿ ಪ್ರಾಥಮಿಕ ಹಾಗೂ 
ಪೌಢ ಶಾಲೆಗಳು ಇರುವುದಿಲ್ಲ. 


.: ಅಪಿ: 199 ಯೋಸಕ 2021 


Gಸುಬಂಧಿ 


- Annexured. 


Jal Jeevan Mission - Har Ghar Jal 


District Total Schools with Schools with 
schools tap water supply tap water supply (%) 
Bagalkote 1,180 1,180 100.00 
Ballari 1,474 1,474 100.00 
Bangalore Rural ಗ 1,036. | _ 1,036 100.00 
: Bengaluru Urban 637 | 637 100.00 
Chamarajanagar 749 | 749 100.00° 
| Chik Ballapur * 1,449 1,449 100.00 
Chikmagalur 1,437 1,437 -100.00 
Chitradurga J 1 ,630 1,630 100.00 
Dakshina Kannada 922 922 100.00 
Davangere 1,059 1 1,059 100.00 
Dharwad 602 602 100.00 
- Gadag 555 555 100.00 
| STR "2,344 2344 100.00 
| Haveri 1] 1,206 1,206 100.00 
| Kalaburagi ] 1,844 | 1,844 100.00 
f Kodagu 409 409 100.00 
| - Koppel 0 ಭು "950 ಈ 100.00 
Mandya 1,695 1,695 100.00 
 Mysuru | 1,888 1,888 100.00 
 Raichur 1,326 1,326 "10000 
hk oe ಈ 
Ramanagaram | 1,237: 1,237 | 100.00 
Shivamogga 1,796 - 1,796 % 100.00 


CR 


Total 


Schools wit 


District Schools with 

I schools tap water supply tap water supply (%) 
Tumkur 3,286 3,286. 100.00 
Udupi 636 636 100.00 
Yadgir 883 883 100.00 
Kolar 1,788 1,780 . 99.55 
Belagavi 3,031 2,969 $7.95 
Uttara Kannada 1,973 1,926 97.62 
Bidar 1,292 1,258 97.37 
Vijayapura(bijapur) 1,701 1,637 .96.24 
Total 42,015 99.49 


41,800 


